ಕರ್ನಾಟಕ ವಿಧಾನ ಪರಿಷತ್ತು 


67142) 

- ಶ್ರೀ ಚಿದಾನಂದ್‌ ಎಂ. ಗೌಡ(ಪದವೀಧರರ ಕ್ಷೇತ್ರ 
01.02.2021 K 

ಪ್ರಾಥಮಿಕ ಮತ್ತು ಪೌಢಶಿಕ್ಷಣ ಹಾಗೂ ಸಕಾಲ ಸಚಿವರು. 


ಕ್ರ. 


ಸಂ 


ಅ | ಖಾಸಗಿ ಅನುದಾನಿತ ಶಿಕ್ಷಾ ಸಂಸ್ಥೆಗಳಲ್ಲಿ 


(ಪ್ರಾಥಮಿಕ. ಪ್ರೌಢ ಮತ್ತು ಪದವಿ ಪೂರ್ವ 
ಕಾಲೇಜುಗಳಲ್ಲಿ)ಿಖಾಲಿ ಇರುವ ಹುದ್ದೆಗಳ 


ಸಂಖ್ಯೆ ಎಷ್ಟು; 
ಬ; 


ಉತ್ತರ 
ಪ್ರಾಥಮಿಕ(ಅನುದಾನಿತ) 
.ಸರ್ಕಾರದ ಸುತ್ತೋಲೆ ಸಂಖ್ಯೆಇಡಿ 267 ಪಿಎಂಸಿ 2007, 
ದಿನಾಂಕ:12.10.2007ರಲ್ಲಿರುವಂತೆ ಅನುದಾನಿತ ಪ್ರಾಥಮಿಕ 


ಶಾಲೆಗಳಲ್ಲಿ ಹೆಚ್ಚುವರಿ ಶಿಕ್ಷಕರು ಇರುವುದರಿಂದ ಅವುಗಳಲ್ಲಿನ 
'ಅನುದಾನಿತ ಹುದ್ದೆಗಳು ಖಾಲಿಯಾದಲ್ಲಿ ಅಥವಾ ಒಂದು' ಖಾಸಗಿ 
ಪ್ರಾಥಮಿಕ ಶಾಲೆಯನ್ನು ಸಹಾಯಾನುದಾನಕ್ಕೆ ಒಳಪಡಿಸಿದ ಪ್ರಥಮ 
ಸಂದರ್ಭದಲ್ಲಿ ಕೆಲವು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳನ್ನು 
ಸಹಾಯಾನುದಾನಕ್ಕೆ ಒಳಪಡಿಸದೇ ಉಳಿದಿದ್ದಲ್ಲಿ ಅಂತಹ ಖಾಲಿ 
ಹುದ್ದೆಗಳನ್ನು ಹೆಚ್ಚುವರಿ ಶಿಕ್ಷಕರುಗಳಿಂದ ತುಂಬಿಕೊಳ್ಳಬೇಕೆ ಹೊರತು 
ಸೇರ ನೇಮಕಾತಿ ಮಾಡಿಕೊಳ್ಳತಕ್ಕದ್ದಲ್ಲ ಎಂದಿರುತ್ತದೆ. " 

ಪ್ರೌಢ _ಶಿಕ್ಷಣ(ಅನುದಾನಿತ) 

ದಿನಾಂಕ:01.01.2016 ರಿಂದ 31.12.2019 ರವರೆಗೆ ಖಾಲಿ ಇರುವ 
ಬೋಧಕ ಹುದ್ದೆಗಳ ಸಂಖ್ಯೆ-3562 ಹುದ್ದೆಗಳು. 
ಪದವಿಪೂರ್ವ(ಅನುದಾನಿತ): 

ಒಟ್ಟು 908 ಉಪನ್ಯಾಸಕರ ಹುದ್ದೆಗಳು ಖಾಲಿ ಇರುತ್ತವೆ. 


ಹಲವಾರು ರ್ಷಗಳಿಂದಲೂ ನಿವೃತ್ತಿ 
ಅಕಾಲಿಕ ಮರಣದಿಂದಾಗಿ ಖಾಲಿ ಇರುವ 
ಹುದ್ದೆಗಳನ್ನು 


ಅನುಮತಿ ನೀಡದೆ ಇರುವುದರಿಂದ ಶೈಕ್ಷಣಿಕ 


ತುಂಬಿಕೊಳ್ಳಲು ಸರ್ಕಾರ 


ಚಟುವಟಿಕೆಗಳು ಕುಂಟಿತವಾಗಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ನಂದಿಷ. 


ಈ ಸಮಸ್ಯೆಯ" ಪರಿಹಾರಕ್ಕೆ ಸರ್ಕಾರ 
ಯಾವುದಾದರೂ ತಾತ್ಕಾಲಿಕ ಅಥವಾ ಶಾಶ್ವತ 
ಪರಿಹಾರಗಳನ್ನು 


(ಮಾಹಿತಿ ನೀಡುವುದು) 


ಕೈಗೊಂಡಿದೆಯೇ 9 


* ಸರ್ಕಾರದ ಆದೇಶ ಸಂಖ್ಯೆೇಇಡಿ 14 ಎಸ್‌ಇಪ 2017 | 
ದಿನಾಂಕ:25.09.2018ರಲ್ಲಿ ದಿವಾಂಕ31.12.2015ರವರೆಗೆ 
ಖಾಲಿ ಇರುವ 882ಬೋಧಕ ಸಿಬ್ಬಂದಿಯನ್ನು ಭರ್ತಿ |. 


ಮಾಡಲು ಅನುಮತಿ ನೀಡಲಾಗಿದೆ. 


ಅನುದಾನಿತ ಪದವಿಪೂರ್ವ 'ಕಲೇಜುಗಳಲ್ಲಿ' 
ದಿನಾಂಕ:31.12.2015ರ ವರೆಗೆ ವಿವಿಧ ಕಾರಣಗಳಿಂದ 
ನಿಗದಿತ 20 : ಗಂಟೆಗಳ 


ಹೊಂದಿರುವ 


ಖಾಲಿಯಾದ: ಮತ್ತು 


ಕಾರ್ಯಭಾರವನ್ನು ಉಪನ್ಮಾಸಕರ 


ಅನುದಾನಿತ. ಶಿಕ್ಷಣ 


ಹು್ದೆಗಳನ್ನು ಭರ್ತಿ ಮಾಡಲು ಸರ್ಕಾರದ ಆದೇಶ 
ಸಂಖ್ಯೆ ಇಡಿ 144 ಟಿಪಿಯು. 2016. ದಿನಾಂಕ: 
09.02.2017 ಮತ್ತು ದಿನಾಂಕ: 12.09.2017 ರಲ್ಲಿ ಕೆಲವು 


ಷರತ್ತುಗಳೊಂದಿಗೆ ದಿಸಾಂಕ:31.12.2015ರವರೆಗೆ 


: «ಖಾಲಿಯಾದ ಒಟ್ಟು 328 ವಿವಿಧ. ವಿಷಯಗಳ 


ಉಪನ್ಮಾಸಕರೆ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ 
ನೀಡಲಾಗಿದೆ. ೫ 
ಸಂಸ್ಥೆಗಳಲ್ಲಿ ಖಾಲಿ, ಇರುವ | 
ಹುದ್ದೆಗಳಿಗೆ ಹೆಚ್ಚುವರಿ ಶಿಕ್ಷಕರನ್ನು ಮರುಹೊಂದಾಣಿಕೆ 
ಮಾಡಲಾಗುತ್ತಿದೆ. 

ಸರ್ಕಾರದ ಸುತ್ತೋಲೆ ಸಂ: ಆಇ05 ಜಿ ಇ ಎಂ 2020, 
ದಿ 12/01/202!ರಲ್ಲಿ 
ಪ್ರಸ್ತಾವನೆಗಳನ್ನು 


ಅಮಕಂಪ ಆಧಾರದ 
ನಿಯಮಾನುಸಾರ ಪರಿಶೀಲಿಸಿ, 
ನೇಮಕಾತಿ ಆದೇಶ ನೀಡಲು ಸುತ್ತೋಲೆ ಸಂ: ಆಇ 03 
ಬಿಇಎಂ  2020.ದಿ:06/07/2020ರಿಂದ ಕೆಲವು 


ಷರತ್ತುಗಳೊಂದಿಗೆ ವಿನಾಯಿತಿ ನೀಡಲಾಗಿದೆ. 


. ಖಾಸಗಿ ಅನುದಾನಿತ ಪ್ರೌಢಶಾಲೆ ಮತ್ತು ಪದವಿಪೂರ್ವ 


ಕಾಲೇಜುಗಳನ್ನು ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಗಳು 
ದಿನಾಂಕ : 01೫1/2016ರ ನಂತರ ಖಾಲಿಯಾಗಿರುವ 


ಬೋಧಕ ಮತ್ತು ದೈಹಿಕ ಶಿಕ್ಷಕ ವೃಂದದ ಹುದ್ದೆಗಳನ್ನು 


ಆಡಳಿತ ಮಂಡಳಿಯ ಆಂತರಿಕ ಸಂಪನ್ನೂಲ 


ಬಳಸಿಕೊಂಡು, ಅನುದಾನ ರಹಿತವಾಗಿ ಸೇವೆ 


Ps 


ಪಡೆಯುವುದರಿಂದ ವಿದಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟಕ್ಕೆ 


ಯಾವುದೇ ಆಡ್ಡಿ ಉಂಟಾಗಿರುವುದಿಲ್ಲ. 


ಸ್‌ 
ನ ಕುಮಾರ್‌) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ 


ಹಾಗೂ ಸಕಾಲ ಸಚಿವರು 


